ಕರ್ನಾಟಕ ವಿಧಾನ ಪರಿಷತ್‌ 


ಚುಕೆ, ಗುರುತಿಲ್ಲದ ಪಶ್ನೆ ಸಂಖ್ಯೆ 473 p | 
ಸದಸ್ಯರ ಹೆಸರು ಶೀಮತಿ ಬಸ್‌ನ ಅಟಯ್ಯ (ವಿಧಾನ ಸಭೆಯಿಲಿದ 
ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು 

ಉತ್ತರಿಸಬೇಕಾದ ದಿನಾಂಕ 10.12.2020 

ಹ ಪ್ರಶ್ನೆ ಉತ್ತರ 

ಅ) | ರಾಜ್ಯದಲ್ಲಿ ಮಾನ್ಯ ಶಾಸಕರ 2019-20ನೇ ಸಾಲಿನಲ್ಲಿ `ಈ ಯೋಜನೆಯ ಮಾರ್ಗಸೂಚಿಯಂತೆ | 
ಸ್ಮಳೀಯ ಪ್ರದೇಶಾಭಿವೃದ್ದಿ | ಪ್ರತಿ ಕೇತ್ರದಲ್ಲಿ ರೂ.2.00 ಕೋಟಿಗಳಿಗೆ ಕ್ರಿಯಾ ಯೋಜನೆಯನ್ನು 
ಯೋಜಸೆಯಡಿ 2019-20ನೇ ಸಾಲಿಗೆ | ರೂಪಿಸಲು ತಿಳಿಸಲಾಗಿರುತದೆ. 
ಸರ್ಕಾರ ಸೂಚಿಸಿರುವಂತೆ ರೂ.೭.00 gy 
ಲ ಲ ಭರ ದಿನಾಂಕ:01.042019ರ ಅಂತ್ಯಕ್ಕೆ ಜಿಲ್ಲಾಧಿಕಾರಿಗಳ 
ಯೋಜನೆಯನ್ನು A ಪಿ.ಡಿ.ಖಾತೆಯಲ್ಲಿ ರೂ.94897 ಕೋಟೆಗಳು ಲಭ್ಯವಿದ್ದು, ಸದರಿ 
ಸಲ್ಲಿಸಿರುವ ಮಾನ್ಯ ಎಲ್ಲಾ ಕಾಮಗಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಅನುಮೋದನೆ 
ಶಾಸಕರುಗಳು ಸೂಚಿಸಿರುವ ಎಲ್ಲಾ | ನೀಡಬಹುದಾಗಿದೆ. 
ಕಾಮಗಾರಿಗಳಿಗೆ ಒಟ್ಟು ರೂ.20೦ 
ಕೋಟಿ ರೂಪಾಯಿ ಅನುದಾನವನ್ನು 
ವೀಡಲಾಗಿದೆಯೇ; 

ಆ) | ಇದುವರೆಗೂ ರೂಂ ಕೋಟಿ| ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಪಿ.ಡಿ.ಖಾತೆಯಲ್ಲಿ 
ರೂಪಾಯಿ ಮೊತ್ತದ ಕಾಮಗಾರಿಗಳ | ದಿನಾಂಕ:01.04.2019ರ ಅಂತ್ಯಕ್ಕೆ ರೂ.4897 ಕೋಟಿಗಳು 
ಶ್ರಿಯಾ ಯೋಜನೆಯನ್ನು ಸಲ್ಲಿಸಿ, | ಲಭ್ಯವಿದ್ದ,  ರೂ200 ಕೋಟಿಯಂತೆ 2019-20ರ 
ಈಗಾಗಲೇ ಮಾನ್ಯ ಶಾಸಕರುಗಳು | ಪ್ರಸಾವನೆಗಳನ್ನು ಅನುಮೋದನೆ: ನೀಡಲು ಜಿಲ್ಲಾಧಿಕಾರಿಗಳಿಗೆ 
ಸೂಚಿಸಿರುವ ಹಲವಾರು ಸೂಚಿಸಲಾಗಿದೆ 
ಕಾಮಗಾರಿಗಳಿಗೆ ಇದುವರೆಗೂ . 
ಅಮುದಾನ ಒದಗಿಸದಿರಲು 
ಕಾರಣಗಳೇಮ; 

ಇ) | 2019-20ನೇ ಸಾಲಿಗೆ ಮಾನ್ಯ ಶಾಸಕರು | ಆರಂಭಿಕ ಶಿಲ್ಕು ಸೇರಿ ಬಿಡುಗಡೆಯಾಗಿರುವ ಅನುದಾನದಲ್ಲಿ ಶೇ ; 
ನೀಡಿರುವ ರೂ20  ಕೋಟಿ!75 ರಷ್ಟು ವೆಚ್ಚ ಭರಿಸಿದಲ್ಲಿ ಉಳಿದ ಅನುದಾನ ಬಿಡುಗಡ 
ರೂಪಾಯಿ ಮೊತ್ತದ ಮಾಡಲಾಗುವುದು. : 
ಅನುದಾನವನ್ನು ಯಾವಾಗ 
ನೀಡಲಾಗುವುದು; 

ಈ) | ಯಾವ ಕಾಲಮಿತಿಯೊಳಗೆ ಸದರಿ | ಲಭ್ಯವಿರುವ ಅನುದಾನದಲ್ಲಿ ಶೇ 75 ರಷ್ಟು ವೆಚ್ಚ ಭರಿಸಿ. 
ಅನುದಾನವನ್ನು "ಬಿಡುಗಡೆ ಪ್ರಸ್ತಾವನೆ ಸಲ್ಲಿಸಿದರೆ ಅನುದಾನ ಬಿಡುಗಡೆ ಮಾಡಲಾಗುವುದು. 
ಮಾಡಲಾಗುವುದು? & 

ಸಂಖ್ಯೆಪಿಡಿಎಸ್‌ 97 ಕೆಎಲ್‌ಎಸ್‌ 2020 ಒನೆ 
(ಬಿ.ಎಸ್‌.ಯಡಿಯೋೊರಪ್ಪ) 


ಮುಖ್ಯಮಂತ್ರಿ 


Page 1of1 


